ಸದನದಲ್ಲಿ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


14.ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಉದ್ದಿಮೆದಾರರಿಗೆ ಸಾಲ ಸೌಲಭ್ಯ ನೀಡುವ 


ಬಗ್ಗೆ 


134 (624) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಉದ್ದಿಮೆದಾರರಿಗೆ ಅಥವಾ ಫಲಾನುಭವಿಗಳಿಗೆ 
ನೀಡುವ ಗರಿಷ್ಠ ಸಾಲ ಸೌಲಭ್ಯ ಎಷ್ಟು ; ಸಾಲ ಸೌಲಭ್ಯಕ್ಕಾಗಿ ಎಷ್ಟು ಶೇಕಡವಾರು ಆರ್ಥಿಕ ಭದ್ರತೆ ನೀಡುವುದು 
ಕಡ್ಡಾಯವಾಗಿರುತ್ತದೆ ; 


(ಆ) ಆರ್ಥಿಕ ಭದ್ರತೆಯ ಮಿತಿಯನ್ನು ಕಡಿತಗೊಳಿಸುವ ಬಗ್ಗೆ ಸರ್ಕಾರ ಚಿಂತಿಸಿದೆಯೇ; 


(ಇ) ಈಗ ಚಾಲ್ತಿಯಲ್ಲಿರುವ ಮರುಪಾವತಿಯ ಅವಧಿ ಎಷ್ಟು ; ಮರುಪಾವತಿಯ ಅವಧಿಯನ್ನು ವಿಸ್ತರಿಸಲು ಸರ್ಕಾರ 
ಯೋಚೆಸಿದೆಯೇ ; 


(ಈ) ಆರ್ಥಿಕ ಸಮಸ್ಯೆಯಿಂದ ಕೆಲವು ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಸಾಲ 
ಮರುಪಾವತಿಸಲು ಸಾಧ್ಯವಾಗದೆ ಡಿಫಾಲ್ಪರ್‌ ಆದಾಗ ಸಹಾಯ ಧನ ಕೊಡುವುದನ್ನು ನಿಲ್ಲಿಸಲಾಗುತ್ತಿದ್ದು, ಇದರಿಂದ ಸಾಕಷ್ಟು 
ಫಲಾನುಭವಿಗಳಿಗೆ ಅನಾನುಕೂಲವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಉ) ಸಾಲ ಮರುಪಾವತಿಯನ್ನು ಮರು ವಿಂಗಡಣೆ ಮಾಡಿ ಸರ್ಕಾರದ ಬಡ್ಡಿ ಸಹಾಯ ಧನವನ್ನು ನಿಲ್ಲಿಸದಿರುವ ಯೋಚನೆಯು 
ಸರ್ಕಾರದ ಮುಂದಿದೆಯೇ; 


(ಊ) ಕೆ.ಎಸ್‌.ಎಫ್‌.ಸಿ.ಯಿಂದ ಸಾಲ ಸೌಲಭ್ಯದ ಕುರಿತು ಪ್ರಚಾರ ಕಡಿಮೆಯಾಗಿ ಫಲಾನುಭವಿಗಳು ಮಾಹಿತಿಯ ಕೊರತೆಯಿಂದ 
ಯೋಜನೆಯ ಸದುಪಯೋಗ ಪಡೆಯಲು ವಿಫಲರಾಗುತ್ತಿರುವುದನ್ನು ಸರ್ಕಾರ ಗಮನಿಸಿದೆಯೇ ; 


(ಖು) ಸರ್ಕಾರ ರೂಪಿಸಿರುವ ಕಾಯ್ದೆಯಂತೆ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಗುತ್ತಿಗೆದಾರರು ಸರ್ಕಾರಿ ಕಾಮಗಾರಿಗಳಲ್ಲಿ 50 
ಲಕ್ಷ ರೂಪಾಯಿಗಳವರೆಗೆ ಟೆಂಡರ್‌ ನಿಂದ ವಿನಾಯಿತಿ ಹೊಂದಿರುತ್ತಾರೆ, ಅವರು ಗುತ್ತಿಗೆ ಕಾಮಗಾರಿ ಮಾಡಲು ಕೆ.ಎಸ್‌.ಎಫ್‌.ಸಿ. 
ವತಿಯಿಂದ ಆರ್ಥಿಕ ಸಹಾಯ ನೀಡುವ ಬಗ್ಗೆ ಸರ್ಕಾರದ ಉದ್ದೇಶವಿದೆಯೇ ? 


